ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1106) 
ಸದಸ್ಯರ ಹೆಸರು : ಶ್ರೀಎಸ್‌.ಎಲ್‌.ಭೋಜೀಗೌಡ (ಶಿಕಕರ ಕ್ಲೇತು 
ಉತ್ತರಿಸುವ ದಿನಾಂಕ : 13-12-2021 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ 
ಸಚಿವರು. 
ಕ್ರಸಂ] ಪ್ರಶ್ನೆ ಉತ್ತರ 
ಅ 
ಅನುದಾನಿತ ಶಾಲೆಗಳಲ್ಲಿ ಸರ್ಕಾರಿ | ಕರ್ನಾಟಕ ಶಿಕ್ಷಣ ಕಾಯ್ದೆ-1983ರ 
ಶಾಲೆಗಳಂತ ಅತಿಥಿ ಶಿಕ್ಷಕರನ್ನು | ನಿಯಮಗಳಲ್ಲಿ ಖಾಸಗಿ ಅನುದಾನಿತ 
ನೇಮಕ ಮಾಡಿಕೊಳ್ಳದಿರಲು | ಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕ 
ಕಾರಣಗಳೇನು: ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿರುವುದಿಲ್ಲ. | 
ಆ ಬಂದಿದೆ 
ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ 
ನೀಡುವ ಸವಲತ್ತುಗಳನ್ನು | ಖಾಸಗಿ ಅನುದಾನಿತ ಸಹಿತ ಶಾಲಾ 
ಅನುದಾನಿತ ಶಾಲೆಗಳ | ವಿದ್ಯಾರ್ಥಿಗಳಿಗೆ ಪಠ್ಯ ಪುಸಕ, ವಿದ್ಯಾರ್ಥಿ 
ವಿದ್ಯಾರ್ಥಿಗಳಿಗಿರುವುದು ಸರ್ಕಾರದ | ವೇತನ, ಮಧ್ಯಾಹ್ನ ಉಪಹಾರ ಯೋಜನೆ, 
ಗಮನಕ್ಕೆ ಬಂದಿದೆಯೇ:(ವಿವರ | ಬೈಸಿಕಲ್‌ ಸೌಲಭ್ಯಗಳನ್ನು ವಿತರಿಸಲಾಗಿದೆ. 
ನೀಡುವುದು) 
ಇ 
ಸರ್ಕಾರಿ ಶಾಲೆಗಳಿಗೆ ನೀಡಿರುವ | ಖಾಸಗಿ ಅನುದಾನಿತ ಶಾಲಾ ಶಿಕ್ಷಕರು ಕರ್ನಾಟಕ 
ವೈದ್ಯಕೀಯ ಸೌಲಭ್ಯಗಳನ್ನು | ಶಿಕ್ಷಣ ಅಧಿನಿಯಮ-1983 ಮತ್ತು ಅದರಡಿ 
ಅನುದಾನಿತ ಶಾಲೆ ಶಿಕ್ಷಕರಿಗೆ ರಚಿಸಲ್ಪಟ್ಟ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ] 
ವಿಸ್ತರಿಸಲು ಕಮ | (classification, regulation and prescription 0 
ಕೈಗೊಳ್ಳಲಾಗುವುದೇ? curricula ಬಿಯಮಗಳು, 1995ರ ವ್ಯಾಪ್ತಿ 
ಒಳಪಡುತ್ತಾರೆ. ಇವರನ್ನು ಸಕಾ 
ನೌಕರರೆಂದು ಪರಿಗಣಿಸಲಾಗುವುದಿಲ್ಲ. 


ಮುಂದುವರೆದು ಖಾಸಗಿ ಅನುದಾನಿತ 
ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರು ಕರ್ನಾಟಕ ಸರ್ಕಾರಿ 
ನೌಕರರ(ವೈದ್ಯಕೀಯ ಹಾಜರಾತಿ) 
ನಿಯಮಗಳು-1963 ವ್ಯಾಪ್ತಿಗೆ ಒಳಪಡುವುದಿಲ್ಲ 
ಹಾಗೂ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಖಾಸಗಿ 
ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಸಂಸ್ಥೆಗಳ ನೌಕರರ ನೇಮಕಾತಿ ಹಾಗೂ ಸೇವಾ 
ಷರತ್ತು ಹಾಗೂ ನಿಬಂಧನೆಗಳು)ನಿಯಮಗಳು- 
1999ರ ವಿಯಮ-। 43)ರನ್ನ್ವಯ ಮೈದ್ಯಕೀಯ 
ವೆಚ್ಚ ಮರುಪಾವತಿ ಸೌಲಭ್ಯಕ್ಕೂ 
| ಅರ್ಹರಾಗಿರುವುದಿಲ್ಲ. 


ಇಪಿ453 ಎಸ್‌ಇಎಸನ್‌ 2021 


(20.ಸಿ. 
ಪ್ರಾಥಮಿಕ್‌ಮೆತ್ತು ಪ್ರೌಡ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


